ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆಸ್‌429) 
ಮಾನ್ಯ ಸದಸ್ಥರ ಹೆಸರು 


ಶ್ರೀ ಎಸ್‌. ಎಲ್‌. ಭೋಜೇಗೌಡ 


( ಶಿಕ್ಷಕರ 


ಉತ್ತರಿಸುವನು 


ಉತ್ತರಿಸಬೇಕಾದ ದಿನಾಂಕ 


ಶತು 
28/09/2020 
ಮಾನ್ಯ ಕಾರ್ಮಿಕ ಮತ್ತು ಸಕ್ಕರೆ ಸಚಿವರು 


ಪಕ್ನೆ 


ಉತ್ತರ 
ತ್ತ 


8 


ರಾಜ್ಯದಲ್ಲಿರುವ ಕಾರ್ಮಿಕರ [ 
ಸರ್ಕಾರವು ವಿಫಲವಾಗಿರುವುದು 


ಗಮನದಲ್ಲಿದೆಯೇ 


ಕಣೆಯಲ್ಲಿ 
FN 3 


ಸರ್ಕಾರದ 


ರಾಜ್ಯದಲ್ಲಿರುವ'`ಕಾರ್ಮಕರ ರಕ್ಷಣೆಗೆ ಇಲಾಷಯು 
ನಿರಂತರವಾಗಿ ಕಾರ್ಯನಿರ್ವಹಿಸುತ್ತದೆ. ಸಂಘಟಿತ 
ಕ್ಷೇತ್ರದಲ್ಲಿರುವ ಕಾರ್ಮಿಕರ ರಕ್ಷಣೆ ಮಾಡುವ ನಿ'ಸನಲ್ಲಿ 
ನಿರಂತರವಾಗಿ ವಿವಿಧ ಕಾರ್ಮಿಕ ಕಾಯ್ದೆ'ಳಲ್ಲಿ 
ತಪಾಸಣೆಗಳನ್ನು ಕೈಗೊಂಡು ಮಾಲೀಕರು ಕಾರ್ಲಿಕ 
ಕಾಯ್ದೆಯನ್ನು ಅನುಷ್ಠಾನಗೊಳಿಸದೇ ಇರುವುದು ಕಂಡು 
ಬಂದಲ್ಲಿ . ಅವರ ವಿರುದ್ಧ ಅನ್ವಯವಾಗುವ ಕಾರ್ಟಿಕ 
ಕಾಯ್ದೆಗಳಡಿ ಕ್ರಮಕ್ಕೆಗೊಳ್ಳಲಾಗುತ್ತಿದೆ. ಕಳೆದ 3 ವರ್ಷಗಳಲ್ಲಿ 
ಪ್ರಮುಖ ಕಾಯ್ದೆಗಳಡಿಯಲ್ಲಿ ಕೈಗೊಂಡ ಕ್ರಮಗಳ ಬಗ್ಗೆ 
ಮಾಹಿತಿಯನ್ನು ಅನುಬಂಧ-!ರಲ್ಲಿ ಲಗತ್ತಿಸಿದೆ. 

ಕಾರ್ಮಿಕ' ಇಲಾಖೆಯ ಅಧೀನದಲ್ಲಿರುವ ವಿವಿಧ 
ಮಂಡಳಿಗಳ ಮೂಲಕ ಅಸಂಘಟಿತ ವರ್ಗದ ಕಾರ್ಮಿಕರಿಗೆ 
ವಿವಿಧ ಕಲ್ಯಾಣ ಮತ್ತು ಸಾಮಾಜಿಕ ಭದ್ರತಾ ಸೌಲಭ್ಯಗಳನ್ನು 
ಕೂಡ ಒದಗಿಸಲಾಗುತ್ತಿದೆ. 


ಆ) 


ಕಾರ್ಮಿಕರಿಗೆ ಸಿಗಬೇಕಾದ 
ಸರಿಯಾಗಿ : ದೊರಕುತ್ತಿವೆಯೇ 
ಸರ್ಕಾರದ ವತಿಯಿಂದ ಕಾರ್ಮಿಕರಿಗೆ 
ಸವಲತ್ತುಗಳೇನು. 


ಸವಶತ್ತಾಗಳ 


ಹಾಗಿದ್ದಲ್ಲಿ 
ಸಿಗುವ 


ಹೌದು, 
ಕಾರ್ಮಿಕ ಇಲಾಖೆಯ ಅಧೀನದಲ್ಲಿ ಬರುವ ಈ 
ಕೆಳಕಂಡ ಮಂಡಳಿಗಳಿಂದ ಕಾರ್ಮಿಕರಿಗೆ ಹಲವಾರು 

ಸೌಲಭ್ಯಗಳನ್ನು ನೀಡಲಾಗುತ್ತಿದೆ. ವಿವರಗಳು ಈ 

ಕೆಳಕಂಡಂತೆ ಇರುತ್ತದೆ. 

1. ಕಲ್ಯಾಣ ಮತ್ತು ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಬಾಣ | 
ಕಾರ್ಮಿಕರ ಕಲ್ಯಾಣ ಮಂಡಳಿಯ ವತಿಯಿಂದ 
ನೋಂದಾಯಿತ ಕಾರ್ಮಿಕರಿಗೆ 19 ವಏವಿಧ ನೀತಿಯ 
ಕಲ್ಯಾಣ ಮತ್ತು ಸಾಮಾಜಿಕ ಭದ್ರತಾ ಸೌಲಭ್ಯಗಳನ್ನು 
ರೂಪಿಸಲಾಗಿರುತ್ತದೆ. ವಿವರಗಳನ್ನು ಅನುಬಂಧ--2ರಲ್ಲಿ 
ಒದಗಿಸಿದೆ. 


|. ಅಸಂಘಟಿತ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ 
ಒದಗಿಸಲು ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ 
ಸಾಮಾಜಿಕ ಭದ್ರತಾ ಮಂಡಳಿಯ ಈ ಕೆಳಕಂಡ 


ಯೋಜನೆಗಳನ್ನು ಅನುಷ್ಲಾನಗೊಳಿಸುತ್ತಿದೆ. 


ಈ ke 


(1) ಕರ್ನಾಟಕ ರಾಜ್ಯ ಖಾಸಗಿ ವಾಣಿಜ್ಯ ಸಾರಿಗೆ ಕಾರ್ಮಿಕರ 


ಅಪಘಾತ ಪರಿಹಾರ ಯೋಜನೆ:- ಖಾಸಗಿ ವಾಣಿಜ್ಯ ಸಾರಿಗೆ 
ವಾಹನ ಚಾಲಕರಿಗೆ ಸಂಬಂಧಪಟ್ಟಂತೆ ಯೋಜನೆಯಡಿ ಈ 
ಕೆಳಕಂಡ ಸೌಲಭ್ಯಗಳನ್ನು ನೀಡಲಾಗುತ್ತಿದೆ. 
(ಅ) ಅಪಘಾತ ಪರಿಹಾರ:- ಅಪಘಾತದಿಂದಾದ ಮರಣ ಪ್ರಕರಣಗಳಲ್ಲಿ 
ರೂ. .5 ಲಕ್ಷ ಪರಿಹಾರ ಸಂಪೂರ್ಣ ಶಾಶ್ವತ ದುರ್ಬಲತೆ 
ಪ್ರಕರಣಗಳಲ್ಲಿ ರೂ.2 ಲಕ್ಷ ಪರಿಹಾರ ಮತ್ತು ಒಳರೋಗಿಯಾಗಿ ಚಿಕಿತ್ಸೆ 
ಪಡೆದಲ್ಲಿ ರೂ.1 ಲಕ್ಷದವರೆಗೂ ಚಿಕಿತ್ಸಾ ವೆಚ್ಚದ ಮರುಪಾವತಿ 
ನೀಡಲಾಗುವುದು. 


ಸಾಧನೆ:-: ಯೋಜನೆಯಡಿ ಈವರೆಗೆ ಪರಿಹಾರ ನೀಡಲ್ಲಟ್ಟ 
ಪ್ರಕರಣಗಳ ವಿವರ ಹೀಗಿದೆ:- 


ವಿವರಣೆ ಪ್ರಕರಣ | ಪರಿಹಾರದ ಮೊತ್ತ 


ಸಂ 
1 ಮರಣ | 557 ರೂ.18,30.50,000/- 
2" | ಶಾಶ್ವತ ಮರ್ಬಲತೆ 75 ರೂ.5,00,000/- 
3 ಆಸ್ಪತ್ರೆ ವೆಚ್ಚದ | 
ಮರುಪಾವತಿ/ತಾತ್ಕಾಲಿಕ 138 ರೂ.51,94,251/- 
ದುರ್ಬಲತೆ 
ಒಟ್ಟು 700 ರೂ.18,87,44,251/- 


(ಆ) ಶೈಕ್ಷಣಿಕ ಧನ ಸಹಾಯ:- ಅಪಘಾತದ ಕಾರಣ ನಿಧನರಾದ 
ಅಥವಾ ಸಂಪೂರ್ಣ ಶಾಶ್ವತ ದುರ್ಬಲತೆ ಹೊಂದಿದ ಫಲಾನುಭವಿಗಳ 
ಇಬ್ಬರು ಮಕ್ಕಳಿಗೆ ಪದವಿಪೂರ್ವ ವ್ಯಾಸಂಗದವರೆಗೆ ವಾರ್ಷಿಕ 
10,000/- ರೂ.ಗಳ ಶೈಕ್ಷಣಿಕ ಸಹಾಯಧನ ನೀಡಲಾಗುತ್ತಿದೆ. 


ಸಾಧನೆ: ಈವರೆಗೆ ವಿವಿಧ ತರಗತಿಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ 
321 ವಿದ್ಯಾರ್ಥಿಗಳಿಗೆ ಒಟ್ಟು ರೂ.32,10,000/-ಗಳ ಶೈಕ್ಷಣಿಕ ಸಹಾಯ 
ಧನ ವಿತರಿಸಲಾಗಿದೆ. 


(ಇುಶ್ರಮ ಸಮ್ಮಾನ ಪ್ರಶಸ್ತಿ : 

» ಪ್ರತಿ ವರ್ಷ 2020ರ ಮಾರ್ಚ್‌ 01 ರಂದು ರಾಜ್ಯದ ಎಲ್ಲಾ 
ಜಿಲ್ಲಾ ಕೇಂದ್ರಗಳಲ್ಲಿ ಕಾರ್ಮಿಕ ಸಮ್ಮಾನ ದಿನಾಚರಣೆ ಆಚರಿಸಿ, 
ಉತ್ತಮ ಹಾಗೂ ಸುರಕ್ಷತಾ ಚಾಲನೆ 'ಮಾಡಿದ ಶ್ರಿಚಕ್ರ್ತ ಹಾಗೂ 
ನಾಲ್ಕು ಚೆಕ್ರದ ನಾಹನ ಚಾಲಕರಿಗೆ ಪ್ರತಿ ಜಿಲ್ಲೆಗೆ ಪ್ರತ್ಯೇಕವಾಗಿ 
ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಪ್ರಶಸ್ತಿ ಮತ್ತು 8 ವಿಶೇಷ 
ಪುರಸ್ಕಾರ ಪ್ರಶಸ್ತಿಗಳು ಸೇರಿ ಒಟ್ಟು ರಾಜ್ಯಾದ್ಯಂತ 660 
ಚಾಲಕರಿಗೆ “ಶ್ರಮ ಸಮ್ಮಾನ ಪ್ರಶಸಿ” ನೀಡಿ ಗೌರವಿಸಲಾಗುತ್ತಿದೆ. 


> ಪ್ರಥಮ ಪ್ರಶಸ್ತಿಯು ರೂ. 15,000/-ಗಳ .ಮೌಲ್ಯದ ಚಿನ್ನದೆ 
ಪದಕ, ದ್ವಿತೀಯ ಪ್ರಶಸ್ತಿಯು ರೂ. 10,000/- ಮೌಲ್ಯದ ಬೆಳ್ಳಿ 
ಪದಕ ಹಾಗೂ ತೃತೀಯ ಪ್ರಶಸ್ತಿಯು ರೂ. 8,000/- ಮೌಲ್ಯದ 
ಬೆಳ್ಳಿ ಪದಕ ಹೊಂದಿದ್ದು, ವಿಶೇಷ ಪುರಸ್ಕಾರವು ರೂ.1,000/-ಗಳ 
ನಗದು ಬಹುಮಾನ ಹಾಗೂ ಪ್ರಶಂಸಾ ಪತ್ರವನ್ನು 
ಹೊಂದಿರುತ್ತದೆ. 


(ಈ) ಅಪಘಾತ ಜೀವ ರಕ್ಷಕ:- ಅಪಘಾತಕ್ಕೊಳಗಾದ 
ಗಾಯಾಳುಗಳನ್ನು ರಕ್ಷಿಸುವ ಸ್ವಯಂಸೇವಕರನ್ನು ಸೃಷ್ಠಿಸುವ 
ಉದ್ದೇಶದಿಂದ ಅಪಘಾತ ಜೀವರಕ್ಷಕ ಕಾರ್ಯಕ್ರಮದಡಿ ಚಾಲಕರಿಗೆ 
ಪ್ರಥಮ ಚಿಕಿತ್ಸಾ ತರಬೇತಿಯನ್ನು ನೀಡಲಾಗುತ್ತಿದೆ. 


ಈ ಯೋಜನೆಯಡಿ:- 


ಇ ಈವರೆಗೆ ಒಟ್ಟು 38,569 ಚಾಲಕರಿಗೆ ಪ್ರಥಮ 
ಚಿಕಿತಾ ತರಬೇತಿ ನೀಡಿ ಅಸಘಾತ 


(2) ಅಂಬೇಡ್ಕರ್‌ ಕಾರ್ಮಿಕ ಸಹಾಯ ಹಸ್ತ ಯೋಜನೆ:"- 


(ಅ) “ಸ್ಮಾರ್ಟ್‌ ಕಾರ್ಡ್‌”:- ಯೋಜನೆಯಡಿ. ಅಸಂಘಟಿತ 
ವಲಯದ 11 ವರ್ಗಗಳಾದ “ಹಮಾಲರು, 
ಮನೆಗೆಲಸದವರು. ಚಿಂದಿ ಆಯುವವರು, ಟೈಲರ್ಸ್‌ 
ಮೆಕ್ಕಾನಿಕ್‌, ಅಗಸರು, ಅಕ್ಕಸಾಲಿಗರು, ಕಮ್ಮಾರರು, 
ಕುಂಬಾರರು, ಕೌರಿಕರು ಹಾಗೂ ಮಂಡಕ್ಕಿ ಭಟ್ಟಿ 
ಕಾರ್ಮಿಕ”ರನ್ನು . ನೋಂದಾಯಿಸಿ ಸ್ಮಾರ್ಟ್‌ ಕಾರ್ಡ್‌ 
ವಿತರಿಸಲಾಗುತ್ತಿದೆ. 


ಸಾಧನೆ: ಈವರೆಗೆ ಸದರಿ ವರ್ಗಗಳ 53,672 ಕಾರ್ಮಿಕರನ್ನು 


ನೋಂದಾಯಿಸಿ ಸ್ಮಾರ್ಟ್‌ ಕಾರ್ಡ್‌ ವಿತರಿಸಲಾಗಿದೆ. 


(ಆ) ಶ್ರಮ ಸಮ್ಮಾನ ಪ್ರಶಸ್ತಿ: 

» ಪ್ರತಿ ವರ್ಷ 2020ರ ಮಾರ್ಜ್‌ 01 ರಂದು ರಾಜ್ಯದ 
ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಕಾರ್ಮಿಕ ಸಮ್ಮಾನ 
ದಿನಾಚರಣೆ ಆಚರಿಸಿ, 11 ಅಸಂಘಟಿತ ವಲಯಗಳಾದ 
“ಹಮಾಲರು, ಮನೆಗೆಲಸದವರು, ಚಿಂದಿ ಆಯುವವರು, 
ಟೈಲರ್ಸ್‌, ಮೆಕ್ಕಾನಿಕ್‌, ಅಗಸರು. ಅಕ್ಕಸಾಲಿಗರು, 


ಕಮ್ಮಾರರು. ಕುಂಬಾರರು, ಕ್ಷೌರಿಕರು ಹಾಗೂ ಭಟ್ಟಿ 


ಕಾರ್ಮಿಕ” ವಲಯಗಳಲ್ಲಿ ವಿಶೇಷ ಸಾಧನೆ ಮಾಡಿದ 
ಕಾರ್ಮಿಕರನ್ನು ಗುರುತಿಸಿ, ಪ್ರತಿಯೊಂದು ಜಿಲ್ಲೆಗೆ 
ಪ್ರತಿಯೊಂದು ವಲಯಕ್ಕೆ ಪ್ರಥಮ, ದ್ವಿತೀಯ ಹಾಗೂ 
ತೃತೀಯ ಪ್ರಶಸ್ತಿ ಮತ್ತು 8 ವಿಶೇಷ ಪುರಸ್ಕಾರ ಪ್ರಶಸ್ತಿಗಳು 
ಸೇರಿ ಒಟ್ಟು 3630 ಕಾರ್ಮಿಕರಿಗೆ “ಶ್ರಮ ಸಮ್ಮಾನ 
ಪ್ರಶಸ್ಥಿ” ನೀಡಿ ಗೌರವಿಸಲಾಗುತ್ತಿದೆ. 


> ಪ್ರಥಮ ಪ್ರಶಸ್ತಿಯು ರೂ. 15.000ಗಳ ಮೌಲ್ಯದ ಚಿನ್ನದ 
ಪದಕ, ದ್ವಿಶೀಯ ಪ್ರಶಸ್ತಿಯು ರೂ. 10,000ದ ಮೌಲ್ಯದ 
ಬೆಳ್ಳಿ ಪದಕ ಹಾಗೂ ತೃತೀಯ ಪ್ರಶಸ್ತಿಯು ರಿ 
8,000ದ ಮೌಲ್ಯದ ಬೆಳ್ಳಿ ಫದಕ ಹೊಂದಿದ್ದು, ಎಶೇಷ 
ಪುರಸ್ಕಾರವು ರೂ.1000/- ಗಳ ನಗದು ಬಹು ಮಾನ 


ಹಾಗೊ `ಪೆಕಂಸಾಪತ್ರವನ್ನು ಹೊಂದಿರುತ್ತದೆ. 


(೪) ಕಾರ್ಮಿಕ ಸೇವಾ ಕೇಂದ್ರ :- 

> ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಕಾಯ್ದೆ 
2008ರ ಕಲಂ 9ರನ್ನಯ ಫಲಾನುಭವಿಗಳಲ್ಲಿ ಅಸಂಘಟಿತ 
ಕಾರ್ಮಿಕರಿಗೆ ಲಭ್ಯವಿರುವ ಎಲ್ಲಾ ಯೋಜನೆಗಳ ಕುರಿತು 
ಮಾಹಿತಿ ನೀಡಲು, ಯೋಜನೆಗಳ ಸೌಲಭ್ಯಗಳನ್ನು 
ಪಡೆದುಕೊಳ್ಳಲು ಅವಶ್ಯಕವಿರುವ ದಾಖಲಾತಿಗಳನ್ನು 
ಸಿದ್ಧಪಡಿಸಲು ಹಾಗೂ ನಿಗಧಿಪಡಿಸಿದ ಅರ್ಜಿ ನಮೂನೆಗಳನ್ನು 
ಭರ್ತಿ ಮಾಡಿ ಸಂಬಂಧಪಟ್ಟವರಿಗೆ ರವಾನಿಸಲು 
ಸಹಾಯವಾಗುವಂತೆ : ರಾಜ್ಯದ ಎಲ್ಲಾ 175 ತಾಲ್ಲೂಕುಗಳಲ್ಲಿ 
ತಲಾ ಒಂದರಂತೆ ಕಾರ್ಮಿಕ ಸೇವಾ ಕೇಂದ್ರಗಳನ್ನು ಹಾಗೂ 
ಬೆಂಗಳೂರು ವ್ಯಾಪ್ತಿಯಲ್ಲಿ 6 ಕಾರ್ಮಿಕ ಸೇವಾ ಕೇಂದ್ರಗಳು 
ಸೇರಿ ಒಟ್ಟು 181 ಕಾರ್ಮಿಕ ಸೇವಾ ಕೇಂದ್ರಗಳನ್ನು ತೆರೆಯಲು 
ನಿರ್ಣಯಿಸಿದ್ದು, ಈಗಾಗಲೇ 159 ತಾಲ್ಲೂಕುಗಳಲ್ಲಿ ಕಾರ್ಮಿಕ 
ಸೇವಾ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. 


> ಕಾರ್ಮಿಕ ಇಲಾಖೆ ಹಾಗೂ ಅದರ ಅಧೀನದಲ್ಲಿ ಬರುವ 
ಮಂಡಳಿಗಳು ಅಸಂಘಟಿತ ಕಾರ್ಮಿಕರಿಗೆ 
ಅನುಷ್ಠಾನಗೊಳಿಸುತ್ತಿರುವ ಯೋಜನೆಗಳ ಕುರಿತು ಮಾಹಿತಿ, | 
ಸಹಾಯ ಹಾಗೂ ಸೌಲಭ್ಯಗಳನ್ನು ಸದರಿ ಸೇವಾ 
ಕೇಂದ್ರಗಳಲ್ಲಿ ಕಾರ್ಮಿಕ ಬಂಧುಗಳ ಮೂಲಕ ಪಡೆಯಲು 
ವ್ಯವಸ್ಥೆ ಮಾಡಲಾಗುತ್ತಿದೆ. 


ಸಾಧನೆ: ರಾಜ್ಯದಾದ್ಯಂತ ಈವರೆಗೆ 159 ತಾಲ್ಲೂಕುಗಳಲ್ಲಿ 
ಕಾರ್ಮಿಕ ಸೇವಾ ಕೇಂದ್ರಗಳನ್ನು ಸ್ಥಾಪಿಸಲಾಗಿದ್ದು ಕಾರ್ಮಿಕ 
ಇಲಾಖೆ ಹಾಗೂ ಇಲಾಖೆಯ ಅಧೀನದಲ್ಲಿ ಬರುವ 
ಮಂಡಳಿಗಳು ಮತ್ತು ಸೊಸೈಟಿಯ ಮೂಲಕ 
ಜಾರಿಗೊಳಿಸುತ್ತಿರುವ ಯೋಜನೆಗಳ ಕುರಿತಾದ 
ಮಾಹಿತಿಯನ್ನು ಹಾಗೂ ಸೌಲಭ್ಯಗಳನ್ನು ಪಡೆಯಲು ಬೇಕಾದ 
ಎಲ್ಲಾ ರೀತಿಯ ಸಹಾಯವನ್ನು ಕಾರ್ಮಿಕರಿಗೆ 
ನೀಡಲಾಗುತ್ತಿದೆ. 


(3) (ಅ)ಪ್ರಧಾನ ಮಂತ್ರಿ ಶಮಯೋಗಿ ಮಾನ್‌ಧನ್‌ ಯೋಜನೆ 
(ಹಿಎಂ-ಎಸ್‌ನೈಎಂ)- ಕೇಂದ್ರ ಸರ್ಕಾರದ ಈ 
ಯೋಜನೆಯಡಿ 18 - 40 ವರ್ಷ ವಯೋಮಾನದ 
ಅಸಂಘಟಿತ ಕಾರ್ಮಿಕರು ನೊಂದಾಯಿಸಿಕೊಂಡು 60 
ವರ್ಷ ಪೂರೈಸಿದ ನಂತರ ಮಾಸಿಕೆ ನಿಶ್ಚಿತ ರೂ.3,000/- 
ಗಳ ಪಿಂಚಣಿ ಸೌಲಭ್ಯ ಪಡೆಯಬಹುದಾಗಿದೆ. ಈ 
ಯೋಜನೆಯಡಿ ಫಲಾನುಭವಿಗಳಿಗೆ ಅವರ ವಯಸ್ಸಿನ 
ಆಧಾರದ ಮೇಲೆ ಮಾಸಿಕ ತಲಾ ರೂ. 55/- ರಿಂದ. ರೂ. 
200/- ರವರೆಗೆ" ಕೇಂದ್ರ ಸರ್ಕಾರವು ಸಮಾನಾಂತರ 


ವಂತಕೆಯನ್ನು ಪಾವತಿಸುತ್ತದೆ. 


ಸಾಧನೆ:- ಪ್ರಧಾನ ಮಂತ್ರಿ ಪ್ರಮ್‌ ಯೋಗಿ ಮಾನ್‌- 
ಧನ್‌ (ಪಿಎಂ-ಎಸ್‌ವೈಎಂ) ಯೋಜನೆಯಡಿ 
ಇಲ್ಲಿಯವರೆಗೆ ಒಟ್ಟು 95620 ಫಲಾನುಭವಿಗಳನ್ನು 
ನೋಂದಾಯಿಸಲಾಗಿದೆ. 

HI. ಕರ್ನಾಟಕ ಕಾರ್ಮಿಕ ಕಲ್ಪಾಣ ಮಂಡಳಿ ಈ ಮಂಡಳಿಗೆ 
ವಂತಿಗೆ ಪಾವತಿ ಮಾಡುವ ವಿವಿಧ ಸಂಸ್ಥೆಗಳಲ್ಲಿ ಕೆಲಸ 
ನಿರ್ವಹಿಸುತ್ತಿರುವ ಸಂಘಟಿತ ಕಾರ್ಮಿಕರು , ಮತ್ತು 
ಅವರ ಕುಟುಂಬದ ಅವಲಂಬಿತರಿಗೆ ಕಾರ್ಮಿಕ ಸಲ್ಮಾಣ 
ಯೋಜನೆಯಡಿ ವಿವಿಧ ಸೌಲಭ್ಯ ನೀಡಲಾಗುತ್ತಿಬಿ. ಈ 
ಯೋಜನೆಗಳ ಅನುಷ್ಠಾನಕ್ಕಾಗಿ ರಾಜ್ಯ ಸರ್ಕಾರವು: ಪ್ರಸಕ್ತ 
ಸಾಲಿನಲ್ಲಿ ರೂ. 7.18 ಕೋಟಿಗಳನ್ನು ಒದಗಿಸಿರುತ್ತದೆ. 
ಮಂಡಳಿಯಿಂದ ನೀಡಲಾಗುವ ಸೌಲಭ್ಯಗಳು ಹಾಗೂ 

2019-20ನೇ ಸಾಲಿನಲ್ಲಿ ನೀಡಿರುವ ಕಲ್ಯಾಣ ಯೋಜನೆಗಳ 

ವಿವರಗಳನ್ನು ಅನುಬಂಧ-3(ಎ) ಮತ್ತು 3(ಬಿ)ರಲ್ಲಿ 
ಲಗತ್ತಿಸಿದೆ. 


ಲಾಕ್‌ಡೌನ್‌ `'ಸಮಯದಲ್ಲಿ `ಕಾರ್ಮಿಕರ ರಕ್ಷಣೆ ಕಾರ್ಮಿಕ ಇಲಾಖೆಯ `` ಅಧೇನದಲ್ಲಿ ಬರುವ `'ಮಂಡಳಗಳು 
ಮತ್ತು. ಅವರ ಜೀವನ ನಿರ್ವಹಣೆಗೆ ಸರ್ಕಾರದ | ಕೋವಿಡ್‌-19 ಸಂಕಷ್ಟದಿಂದ ಉಂಟಾದ ಲಾಕ"ಡೌನ್‌ 
ಮಟ್ಟದಲ್ಲಿ ಕೈಗೊಂಡ ಕ್ರಮಗಳೇನು ಸಮಯದಲ್ಲಿ ಈ ಕೆಳಕಂಡ ಕ್ರಮಗಳನ್ನು ಕೈಗೊಂಡಿರುತ್ತವೆ.' 

ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ 
ಮಂಡಳಿ ವತಿಯಿಂದ ಕೋವಿಡ್‌-19ರ ಸಂಕಷ್ಟದ ಸಂದರ್ಭದಲ್ಲಿ 
ಸರ್ಕಾರವು ಲಾಕ್‌ಡೌನ್‌ ಜಾರಿಗೊಳಿಸಿದ್ದ ಪರಿಣಾಮವಾಗಿ 
ಕಾರ್ಮಿಕರಿಗೆ ಆರ್ಥಿಕವಾಗಿ  ನಷ್ಟವಾಗಿರುವುದನ್ನು ಗಮನಿಸಿ, 
ದಿನಾಂಕ: 06-05-2020ರಂದು, ಅಗಸರು ಹಾಗೂ ಕ್ಷೌರಿಕ 
ವೃತ್ತಿಯಲ್ಲಿ ತೊಡಗಿರುವ ಅಸಂಘಟಿತ ಕಾರ್ಮಿಕರಿಗೆ ಕರ್ನಾಟಕ 
ರಾಜ್ಯ ಅಸಂಘಟಿತ ಾರ್ಮಿಕರ ಸಾಮಾಜಿಕ ಭದ್ರತಾ 
ಮಂಡಳಿಯ ಮೂಲಕ ಒಂದು ಬಾರಿ ತಲಾ ರೂ.5,000/-ಗಳ 
ನೆರವನ್ನು ಸರ್ಕಾರದಿಂದ ಘೋಷಿಸಲಾಗಿದೆ. 


ದಿನಾಂಕಃ15-08-2020 ರವರೆಗೆ ಅಗಸ ವ್ಯಕ್ತಿ ನಿರ್ವಹಿಸುತ್ತಿರುವ 
74,782. ಮತ್ತು ಕೌರಿಕ ವೃತ್ತಿ ನಿರ್ವಹಿಸುತ್ತಿರುವ €6,420 
ಅರ್ಜಿದಾರರು ಸೇರಿದಂತೆ ಒಟ್ಟು 1,41,602 ಅರ್ಜಿಗಳನ್ನು 
ಸ್ವೀಕರಿಸಲಾಗಿದೆ. ಅವುಗಳಲ್ಲಿ ಈವರೆಗೆ 1,14,388 ಅರ್ಜಿದಾರರಿಗೆ 


ತಲಾ ರೂ.5,000/-ಗಳಂತೆ ಒಟ್ಟು ರೂ.57.19ಕೋಟಿ 
ಮೊತ್ತವನ್ನು ಅವರವರ ಬ್ಯಾಂಕ್‌ ಖಾತೆಗೆ ಡಿ.ಬಿ.ಟಿ ಮೂಲಕ 
ವರ್ಗಾಯಿಸಲಾಗಿದೆ. 


ಯೋಜನೆಯ ಷರತ್ತುಗಳನ್ನು ಪೂರ್ಣಗೊಳಿಸದ 1924 
ಅರ್ಜಿಗಳನ್ನು ತಿರಸ್ಕರಿಸಲಾಗಿದ್ದು, ತಾಂತ್ರಿಕ ಕಾರಣಗಳು 
ಸೇರಿದಂತೆ ಷರತ್ತುಗಳನ್ನು ಪೂರೈಸದ ಹಾಗೂ ಕ್ರಮಬದ್ಬವಲ್ಲದ 
25,290 ಅರ್ಜಿಗಳ ಮರು ಪರಿಶೀಲನೆ" ನಡೆಸಲಾಗುತ್ತಿದ್ದು, ಅರ್ಹ 
ಫಲಾನುಭವಿಗಳು ಕಂಡು ಬಂದಲ್ಲಿ ನೆರವಿನ ಮೊತ್ತವನ್ನು 


ಪಾವತಿಸಲು ಕಮಕ್ಳೆಗೊಳ್ಳಲಾಗುವುದು 

ಕೋವಿಡ್‌-19ರ ಹಿನ್ನೆಲೆಯಲ್ಲಿ ಮಂಡಳಿಯಿಂದ ತೆಗೆದುಕೊಂಡ 

ಇಅತರೆ ಕಮಗಳು:- 

ಅ ಅಸಂಘಟಿತ ಕಾರ್ಮಿಕರಿಗೆ ಸ್ಯಾನಿಟೈಸರ್‌, ಮಾಸ್ಕ್‌ ಹಾಗೂ 
ಸಾಬೂನು ವಿತರಿಸಲು ಮತ್ತು ಇತರೆ ಪ್ರಜಾರ 
ಕಾರ್ಯಕ್ರಮಗಳಿಗಾಗಿ ಪ್ರತಿ ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳಿಗೆ 
ತಲಾ ರೂ.5.00 ಲಕ್ಷಗಳಂತೆ ಒಟ್ಟು ರೂ.2.05ಕೋಟಿಗಳನ್ನು 
ಬಿಡುಗಡೆಗೊಳಿಸಲಾಗಿದೆ. 

ಸಂಕಷ್ಪಕ್ಕೊಳೆಗಾದ ಅಸಂಘಟಿತ ವಲಯದ ವಲಸೆ ಕಾರ್ಮಿಕರಿಗೆ, 
ವಿವಿಧ ಕಲ್ಯಾಣ ಮಂಟಪ ಹಾಗೂ ಇತರೆ ಖಾಸಗಿ ಕಟ್ಟಡಗಳಲ್ಲಿ 
ತಂಗಲು ವ್ಯವಸ್ಥೆ ಮಾಡಲಾಗಿದ್ದು, ಅದಕ್ಕೆ ತಗಲುವ ಬಾಡಿಗೆ 
ಹಾಗೂ ಆಹಾರ ಪೂರೈಕೆಯ ವೆಚ್ಚವನ್ನು ಭರಿಸಲು "ಕರ್ನಾಟಕ 
ರಾಜ್ಯ ಅಧ್ಯಯನ ಸಂಸ್ಥೆಗೆ ರೂ.1.00 . ಕೋಟಿಗಳನ್ನು 
ಮಂಡಳಿಯಿಂದ ಬಿಡುಗಡೆಗೊಳಿಸಿದೆ. 

ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ 

ಮಂಡಳಿ ವತಿಯಿಂದ, 

ಕೋವಿಡ್‌-19 ಲಾಕ್‌ಡೌನ್‌ ಸಮಯದಲ್ಲಿ ಮಂಡಳಿಯಿಂದ ಎಲ್ಲಾ 

ಕಟ್ಟಡ ಕಾರ್ಮಿಕರು ಮತ್ತು ಕಂದಾಯ ಹಾಗೂ ಪೊಲೀಸ್‌ 

ಇಲಾಖೆಯವರು ನೀಡಿದ ಮಾಹಿತಿಯನ್ವಯ ವಲಸೆ ಕಾರ್ಮಿಕರು 
ಮತ್ತು ಅಸಂಘಟಿತ ಕಾರ್ಮಿಕರ ರಕ್ಷಣೆಗಾಗಿ ಈ ಕೆಳಕಂಡ 
ಕ್ರಮಗಳನ್ನು ಕೈಗೊಳ್ಳಲಾಗಿರುತ್ತದೆ. 

1 ಮಂಡಳಿವತಿಯಿಂದ 16,48,431 ನೋಂದಾಯಿತ 
ಫಲಾನುಭವಿಗಳಿಗೆ ತಲಾ ರೂ.5,000/- 'ಗಳಂತೆ ಒಟ್ಟು 
ರೂ. 824.21 ಕೋಟ ಸಹಾಯ ಧನವನ್ನು ನೇರವಾಗಿ 
ಕಾರ್ಮಿಕರ ಬ್ಯಾಂಕ್‌ ಖಾತೆಗಳಿಗೆ ಜಮಾ 
ಮಾಡಲಾಗಿರುತ್ತದೆ. 

2. ಕಟ್ಟಡ ಮತ್ತು ವಲಸೆ ಕಟ್ಟಡ ಕಾರ್ಮಿಕರಿಗೆ ಕೋರೋನಾ 
ವೈರಸ್‌ ಬಗ್ಗೆ ಅರಿವು ಮೂಡಿಸಲು ಮತ್ತು ಮಾಸ್ಕ್‌ 
ಸ್ಯಾನಿಟ್ಛೈಸರ್‌ ಹಾಗೂ ಸೋಪುಗಳನ್ನು. ಕಾರ್ಮಿಕರಿಗೆ 
ವಿತರಣೆ ಮಾಡಲು 41 ಉಪ ವಿಭಾಗ ಮಟ್ಟದ ಕಾರ್ಮಿಕ 
ಅಧಿಕಾರಿಗಳಿಗೆ ಪ್ರತಿ ಉಪವಿಭಾಗಕ್ಕೆ 'ರೂ.10 “ಲಕ್ಷಗಳನ್ನು 
ಬಿಡುಗಡೆ ಮಾಡಲಾಗಿರುತ್ತದೆ. 

3. ಮಂಡಳಿಯ ವತಿಯಿಂದ ಬೆಂಗಳೂರಿನಲ್ಲಿ ಸ್ಥಾಪಿಸಲಾಗಿದ್ದ 
10 ಶಿಶುಪಾಲನಾ ಕೇಂದ್ರಗಳಲ್ಲಿನ ಮಕ್ಕಳಿಗಾಗಿ Packed 
Nutrition Food & Toys ಗಳನ್ನು ಪೋಷಕರ 
ಮನೆಗಳಿಗೆ ತಲುಪಿಸಲಾಗಿರುತ್ತದೆ. 

a4. ಕಟ್ಟಡ ಮತ್ತು ವಲಸೆ ಕಟ್ಟಡ ಕಾರ್ಮಿಕರಿಗೆ ಆಹಾರ 
ಒದಗಿಸಲು ಮತ್ತು ಅವರ ಸಮಸ್ಯೆಗಳನ್ನು ಆಲಿಸಲು 24*7 
ಸಹಾಯವಾಣಿ' (155214) ಯನ್ನು ಸ್ಥಾಪಿಸಲಾಗಿರುತ್ತದೆ. 

೮. ವಸತಿ ರಹಿತ ಕಟ್ಟಡ 'ಮತ್ತು ವಲಸೆ ಕಟ್ಟಡ ಕಾರ್ಮಿಕರಿಗೆ 
ಜಿಲ್ಲಾಡಳಿತದ ಸಹಕಾರದೊಂದಿಗೆ ವಸತಿ ಸೌಲಭ್ಯ ಮತ್ತು 
ಊಟವನ್ನು ಒದಗಿಸಲಾಗಿರುತ್ತದೆ. 

6. ಕಟ್ಟಡ ಮತ್ತು ವಲಸೆ ಕಟ್ಟಡ ಕಾರ್ಮಿಕರಿಗೆ ಲಾಕ್‌ ಡೌನ್‌ 
ಪ್ರಾರಂಭದಿಂದ ಇದುವರೆಗೂ 89.86 ಲಕ್ಷ ಸಿದ್ಧಪಡಿಸಿದ 


ಆಹಾರದ ಪ್ಯಾಕ್‌ಗಳನ್ನು ವಿತನಸವಾಗಿರುತ್ತದೆ. 

7. ಕಟ್ಟಡ ಮತ್ತು ವಲಸೆ ಕಟ್ಟಡ ಕಾರ್ಮಿಕರಿಗೆ 6.08 ಲಕ್ಷ 
ಆಹಾರ ಸಾಮಾಗಿಗಳ ಕಿಟ್‌ ಗಳನ್ನು ತಯಾರಿಸಿ 
ವಿತರಿಸಲಾಗುತ್ತಿದೆ. 

ಕಂದಾಯ ಮತ್ತು ಇತರೆ ಇಲಾಖೆಗಳಿಂದ ವಲಸೆ ಕಟ್ಟಡ 
ಕಾರ್ಮಿಕರನ್ನು ತೆಮ್ಮ ತವರು ರಾಜ್ಯಗಳಿಗೆ ವಿಶೇಷ ಕ್ರಮಿಕ್‌ 
ರೈಲುಗಳ ಮೂಲಕ "ಕಳುಹಿಸಲು ಅಗತ್ಯ ಕ್ರಮ ಕೈಗೊಂಡಿದ್ದು, 
ಸದರಿ ವಲಸೆ ಕಟ್ಟಡ ಕಾರ್ಮಿಕರುಗಳು 'ಲಾಳ್‌ಡೌನ್‌ 
ಸಂದರ್ಭದಲ್ಲಿ ತಮ್ಮ ತವರು ರಾಜ್ಯಗಳಿಗೆ ಶ್ರಮಿಕ್‌ ರ್ಲೆಲುಗಳ 
ಮೂಲಕ ಪ್ರಯಾಣಿಸಿದ ಸಂದರ್ಭದಲ್ಲಿ ಮಂಡಳಿಯಿಂ 
ಸಿದ್ಧಪಡಿಸಿದ ಆಹಾರ, ಬೇಯಿಸಿದ ಮೊಟ್ಟೆ ಹಣ್ಣುಗಳು, ನೀರಿನ 
ಬಾಟಲ್‌ ಮತ್ತು ಮಜ್ಜಿಗೆಯನ್ನು ಎತರಿಸಲಾಗಿರುತ್ತದೆ. 


ಈ) 


ಕಾರ್ಮಿಕರು `ಈ ಕ್ಥಷ್ಟಕರ  ಸನ್ನಿವೇಶವಾದ 
ಕೋವಿಡ್‌-19 ಸಮಯದಲ್ಲಿ ಉದ್ಯೋಗವಿಲ್ಲದೆ 
ಕಷ್ಟಪಡುತ್ತಿದ್ದು, ಇವರಿಗೆ ಉದ್ಯೋಗ ಭದತೆ 
ನೀಡುವಲ್ಲಿ ಸರ್ಕಾರದ ಹೆಜ್ಜೆ ಇಟ್ಟಿದೆಯೇ 
ಹಾಗಿದ್ದಲ್ಲಿ ಯಾವ ರೀತಿ ಕ್ರಮ ಕೈಗೂಂಡಿದೆ 
(ಪೂರ್ಣ ಮಾಹಿತಿ ನೀಡುವುದು) 


ಉ) 


ಎಷ್ಟೋ``ಕಾರ್ಮಿಕರಿಗೆ ತಿಂಗಳಿಗೆ ಸರಿಯಾಗಿ 
ಸಂಬಳ ದೊರೆಯದೆ, ಎರಡು ತಿಂಗಳಿಗೋ 
ಮೂರು ತಿಂಗಳಿಗೋ ವೇತನ ದೊರಕುತಿರುವುದು 


ಹೌದು, 
ಇಲಾಖೆಯಿಂದ . ವೇತನ ಪಾವತಿ ಕಾಯ್ದೆ, 1936ರಡಿ 
ನಿರಂತರವಾಗಿ ತಪಾಸಣೆಗಳನ್ನು ನಡೆಸಲಾಗುತ್ತಿದೆ. ಕಳೆದ 3 


ಸರ್ಕಾರದ ಗಮನಕ್ಕೆ ಬಂದಿದೆಯೇ? ಹಾಗಿದ್ದಲ್ಲಿ | ವರ್ಷಗಳಲ್ಲಿ. ರಾಜ್ಯದಾದ್ಯಂತ ವೇತನ ಪಾವತಿಯಾಗದೇ 
ಕಾರ್ಮಿಕರಿಗೆ ತಿಂಗಳಿಗೆ ಸರಿಯಾಗಿ ವೇತನ ಇರುವ 944 ಪ್ರಕರಣಗಳನ್ನು ಗುರುತಿಸಲಾಗಿದ್ದು, ಈ 
ದೊರಕುವಂತೆ ಸರ್ಕಾರ ಕೈಗೊಂಡ | ಪ್ರಕರಣಗಳಲ್ಲಿ ಸಕ್ಷಮ ಪ್ರಾಧಿಕಾರಗಳ ಮುಂದೆ ಕ್ಲೈಮ್‌ 
ಕ್ರಮಗಳೇನು? ದಾಖಲಿಸಲಾಗಿರುತ್ತದೆ. ಜಿಲ್ಲಾವಾರು ವಿವರಗಳನ್ನು 
ಅನುಬಂಧ-1 ರಲ್ಲಿ ಲಗತ್ತಿಸಲಾಗಿದೆ. ನ್‌ 
| ಸಮಯದಲ್ಲಿ ಸ್ಥೀಕೃತವಾದ ದೂರುಗಳಿಗೆ ಕ್ರಮ 
ತೆಗೆದುಕೊಳ್ಳಲಾಗುತ್ತಿದೆ. 
ಕಾಲ 325 ಎಲ್‌ಇಟಿ 2020 / 
4 
(ಅರಬ್ಛೆ ವರಾಂ ಹೆಬ್ಬಾರ್‌) 


ಮಾನ್ಯ ಕಾರ್ಮಿಕ ಮತ್ತು ಸಕ್ಕರೆ ಸಚಿವರು 


ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಮರಾದ ಮಾನ್ಯ ಶ್ರೀ ಭೋಜೇಗೌಡ ಇವರ ಚುಕ್ಕೆ ಗುರುತಿಲ್ಲದ ಪಶ್ನೆ 
ಸಂಖ್ಯೆ: 928 ಕ್ಕ ಉತರ. 
ತ್ರ 
ಆನುಬಂಧ-1 
NR pe sau sl 
ಜಿಲ್ಲೆಯ ಹೆಸರು ವೇತನವನ್ನು [ನಿರಾಕರಣೆ /ಸೆಲದದಿ 
ಪಾವತಿಸದ ಬಗ್ಗೆ" ೦ದ ಉಪಧನ ಪಾವತಿ 
ದಾಖಲಾದ | ತೆಗೆದುಹಾಕಿರುವ ಕಾಯ್ದೆಯಡಿ 
ಕಮ ಅರ್ಜಿಗಳ | ಬಗ್ಗೆ ದಾಖಲಾದ |ದಾಖಲಾದ ಕ್ಲೇಂ 
ಸಂಖ್ಯೆ ವರ್ಷ ಅರ್ಜಿಗಳ ಸಂಖ್ಯೆ ಸಂಖ್ಯೆ ಪ್ರಕರಣಗಳ ಸಂಖ್ಯೆ ಅರ್ಜಿಗಳ ಸಂಖ್ಯೆ 
| 1 7 2 1 ECE 4 5 $ 
2018-19 NT | u 23 0 
ಹಾಸನ p 
1 2019-20 53- 22 4 0 | 
2020-21 15. 12 ‘0 0 
2018-19 23- 1 17 99 
[2] ಚಿಕ್ಕಮಗಳೂರು [5019-20 27 DUN 2 
| [2020-2 | i | 4 0] 
| —+ ¥ — 
2018-19 $ 2 5 17 
3 ಕೊಡಗು 2019-20 21 5 3 35 
2020-21 37 0 3 9 
2018-19 134 5 35 193 
4 | ದಕ್ಷಿಣ ಕನ್ನಡ [209-20 30° 19 13 188 
2020-21 7 I 8 37 
2018-19 14 17 16 48 
EE | 
5 ಉಡುಪಿ a5 4- 7 13 7 
2020-21 7 2 4 1 
rR 
Is 8-19 10 9 4 29 
Se 
6 | ತಿವಮೊಗ್ಗ 3 9-20 20 22 9 18 ] 
Ak 
2020-21 20.. 5 0 0 1 
2018-19 124 5 38 63 
7 | ಧಾರವಾಡ (201920 191 7 49 44 
2020-21 76 ] 17 47 
f 2018-19 0 0 7 7 


19 | ದೂವಣಗೆರೆ [2019-20 } 27 1 17 14 
i 2020-21 9 2 I _ 
ke 2018-19 19 = 61 33 
ಕಾ 
20 ಬಳ್ಳಾರ [209-20 | 81 § 61 57 
2020-2 9’ 2 1 - 
J 
—o- 7 3 ] - 4 
Rely ee ಸಾ PEER ಕ್‌ ರ್‌ Fy 
‘21 ಬತ್ತದಿರ್ಗ”": 12019-20 KR A | ವ್‌ 12 i 
2020-2 7 1 4 _ 
T 3 “| 
2018-19 208 ¢ 603 568 
'22 Hೆಂಗಳೂರು ನಗರೆ2019-20 267 240 310 257 
2020-2 | 56 14 93 30 
ರಾಮನಗರ 2018-19 130 pH 60 11 
23 2019-20 97 138 439 370 
2020-2 18 27 90 85 
2018-19 6 8 13 144 
24 | ತುಮಕೂರು 2019-20 ೫ 16 51 | 
2020-2 23 1 8 0 
| 2018-19 15 0 12 22 
r— f— | SS | —l 
Ek ಚಿಕ್ಕಬಳ್ಳಾಪುರ [2019-20 34 6 5 124 
2020-2 0 0 2 3 
2018-19 5 7, 52 0 
26 |ಗಳೂರು ಗ್ವಿಮಾಂ೧019-20 9 3 55 0 
2020-2 4 p B | 0 
2018-19 12 1 1 26 
| SE, 
27 ಕೋಲಾರ [2019-20 93 4 1 35 
2020-2 0 2 3 5) 
2018-19 79 14 33 112 
28 | ಮೈಸೂರು [2019-20 156 Il 65 223 
2020-2 24 8 15 44 
2018-19 62 5 13 59 | 
29 ಮಂಡ್ಮ [2019-20 52 14 5 6 | 
Ml * SN | PS NS ಜಾ ಟು 
2020-21 46 8 2 | 3 


0 5 | 21 

I 4 29 

0 0 | 7 
944 2641 | 5089 


10 


ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರಾದ ಮಾನ್ಯ ಶ್ರೀ ಭೋಜೇಗೌಡ ಇವರ ಚುಕ್ಕೆ ಗುರುತಿಲ್ಲದ 


ಪ್ರಶ್ನೆ ಸಂಖ್ಯೆ: 928 ಕೈ ಉತ್ತರ. 
ಅನುಬಂಧ-2 
ಕನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳವತಿಯುಂದ ಫಲಾನುಭವಿಗಳಗೆ ಸಿಗುವ 


ಸೌಲಭ್ಯಗಳು 


1 ಪಿಂಚಣಿ ಸೌಲಭ್ಯ: ಮೂರು ವರ್ಷ ಸದಸ್ಯತ್ಸದೊಂದಿಗೆ 6೦ ವರ್ಷ ಪೂರೈಸಿದ ಫಲಾನುಭವಿಗೆ ಮಾಸಿಕ ರೂ.2,೦೦೦/- 

2. ಕುಟುಂಬ ಪಿಂಚಣಿ ಸೌಲಭ್ಯ: ಮೃತ ಪಿಂಚಣಿದಾರರ ಪತಿ / ಪತ್ನಿ ಮಾಸಿಕ ರೂ.1000/- 

ಇ. ದುರ್ಬಲತೆ ಪಿಂಚಣಿ: ನೋಂದಾಲುತ ಫಲಾನುಭವಿಯು ಖಾಲುಲೆಗಳ೦ದ ಅಥವಾ ಕಟ್ಟಡ ಕಾಮಗಾರಿಗಚ 
ಅಪಘಾತದಿಂದ ಶಾಶ್ವತ/ಭಾಗಶಃ ಅಂಗವಿಕಲತೆ ಹೊಂದಿದ್ದರೆ ಮಾಸಿಕ ರೂ.2,೦೦೦/- ಪಿಂಚಣಿ ಹಾಗೂ 
ಪಶೇಕಡವಣರು ದುರ್ಜಲತೆಯನ್ನಾಧರಿಸಿ ರೂ.2,೦೦,೦೦೦/- ದವರೆಗೆ ಅನುಗ್ರಹ ರಾಕಿ ಸಹಾಯಧನ. 

. ಕನ್ನಡಕ, ಶ್ರಪಣಯಂತ್ರ, ಕೃತಕ ಕೈಕಾಲು ಮತ್ತು ಗಾಆ ಕುರ್ಚಿ ಮರುಪಾವತಿ ಸೌಲಭ್ಯ. 

. ಟ್ರೈನಿಂಗ್‌-ಕಮ್‌-ಟೂಲ್‌ಕಿಟ್‌ ಸೌಲಭ್ಯ (ಪ್ರಮ ಸಾಮರ್ಥ್ಯ) : ರೂ.3೦,೦೦೦/- ವರೆಗೆ 

ಶ್ರಮ ಸಂಸಾರ ಸಾಮರ್ಥ್ಯ ತರಬೇತಿ ಸೌಲಭ್ಯ: ನೋಂದಾಲುತ ಫಲಾಸುಭವಿಯ ಅವಲಂಭತರಿಗೆ 

ವಸತಿ ಸೌಲಭ್ಯ (ಕಾರ್ಮಿಕ ಗೃಹ ಭಾಗ್ಯ): ರೂ.2,೦೦,೦೦೦/- ದವರೆಗೆ ಮುಂಗಡ ಸೌಲಭ್ಯ 

. ಹೆರಿಗೆ ಸೌಲಭ್ಯ (ತಾಯಿ ಲಕ್ಷೀ ಬಾಂಡ್‌): ಮಹಿಳಾ ಫಲಾನುಭವಿಯ ಮೊದಲ ಎರಡು ಮಕ್ಕಳಗೆ ಹೇಣ್ಣು 
ಮಗುವಿನ ಜನನಕ್ಷೆ ರೂ. 30,೦೦೦/- ಮತ್ತು ಗಂಡು ಮಗುವಿನ ಜನನಕ್ಷೆ ರೂ.2೦,೦೦೦/- 

೨. ಶಿಶು ಪಾಲನಾ ಸೌಲಭ್ಯ: 

10. ಅಂತ್ಯಪ್ರಿಯೆ ವೆಚ್ಚ : ರೂ.4,೦೦೦/- ಹಾಗೂ ಅನುಗ್ರಹ ರಾಶಿ ರೂ.5೦,೦೦೦/-ಸಹಾಯಧನ 

1. ಶೈಕ್ಷಣಿಕ ಸಹಾಯಧನ (ಕಲಕೆ ಭಾಗ್ಯ): ಫಲಾನುಭವಿಯ ಇಬ್ಬರು ಮಕ್ಕಳ ವಿದ್ಯಾ್ಯಾಸಕ್ಷಾಗಿ: 


oxodas 


ಕ್ರಸಂ ತರಗತಿ (ಉತ್ತೀರ್ಣಕ್ಸೆ) ಸ್‌ ಕಾ 
1.| ನರ್ಸರಿ 3,0೦೦ 4,00೦ 
1.1 ರಿಂದೆ 4ನೇ ತರಗತಿ 3.00೦ 4,0೦೦ 
il.| 5 ರಂದೆ 8ನೇ ತರಗತಿ ೮,೦೦೦ 6,00೦ 
1V.| 3 ಹಾಗೊ 10ನೇ ತರಗತಿ 10,000 1,0೦೦ 
೪,| ಪಥಮ ಪಿಯುಸಿ ಮತ್ತು ದ್ವಿತೀಯ ಪಿ.ಯು.ಸಿ 10,000 14,000 
vi] Ms 12,೦೦೦ 15,೦೦೦ 

vil.| ಪದವಿ ಪ್ರತಿ ವರ್ಷಕ್ಸೆ 15,00೦ 20,00೦ | 

೪il.| ಸ್ನಾತಕೋತ್ತರ ಪದವಿ ಸೇರ್ಪಡೆಗೆ 26,೦66] 20೦,6೦೦ 

ಮತ್ತು ಪ್ರತಿ ವರ್ಷಕ್ಕೆ _ 20,೦೦೦ 2೮,೦೦೦ 

1x. ಇಂಅನಿಯೆರೆಂಗ್‌ ಕೋರ್ಸ್‌ ಬ? ಜ.ಟೆಕ್‌ ಸೇರ್ಪಡೆಗೆ 28,೦೦೮ ವಠ,೦೦೦ 

/ ಮತ್ತು ಪ್ರತಿ ವರ್ಷಕ್ಕೆ 2೮,೦೦೦ 30,00೦ 

x.| ವೈದ್ಯಕೀಯ ಕೋರ್ಸ್‌ಗೆ ಸೇರ್ಪಡೆಗೆ 30,೦೦೦ 30,೦೦೦ 

ಮೆತ್ತು ಪ್ರತಿ ವರ್ಷಕ್ಷೆ 40,00೦ |50,000 

x1.| ಡಿಪ್ಲೋಮಾ 15,೦೦೦ 20,00೦ 

xi.| ಐಂ.ಟಿಕ್‌ / ಎಂ.ಇ 30,000 35,೦೦೦ 

xill.| ಎಂಡ (ವೈದ್ಯಕೀಯ) 45,೦೦೦ ಈರ,೦೦೦" 


11 


xiv.] ಪಿಷೆಚ್‌ಡ ಪ್ರತ ವಷ್ಷಕ್ಸೌ'ಗರಿಷ್ಟ ೦8 ವರ್ಷ 25,೦ರ೦ 130,0೦೦ 


12. ವೈದ್ಯಕೀಯ ಸಹಾಯಧನ (ಕಾರ್ಮಿಕ ಆರೋಗ್ಯ ಭಾಗ್ಯ): ನೋಂದಾಲುತ ಫಲಾನುಭವಿ ಹಾಗೂ ಅವರ 
ಅಪಲಂಭತರಿಗೆ ರೂ.3೦೦/- ರಿಂದ ರೂ.10,೦೦೦/-ವರೆಗೆ 

13. ಅಪಘಾತ ಪರಿಹಾರ: ಮರಣ ಹೊಂದಿದ್ದಲ್ಲ ರೂ.5.೦೦,೦೦೦/-, ಸಂಪೂರ್ಣ ಶಾಶ್ವತ ದುರ್ಬಲತೆಯಾದಲ್ಲ 
ರೂ.2,೦೦,೦೦೦/- ಮತ್ತು ಭಾಗಶಃ ಶಾಶ್ವತ ದಮರ್ಬಲತೆಯಾದಟ್ಲ ರೂ.4೦೦,೦೦೦/- 

14. ಪ್ರಮುಖ ವೈದ್ಯಕೀಯ ವೆಚ್ಚ ಸಹಾಯಧನ (ಕಾರ್ಮಿಕ ಚಿಕಿತ್ಸಾ ಭಾಗ್ಯ): ಹೃದ್ರೋಗ, ಕಿಡ್ನಿ ಜೋಡಣೆ, ಕ್ಯಾನ್ಸರ್‌ 
ಶಸ್ತಚಿಕಿತೆ, ಕಣ್ಣಿನ ಪಸ್ತಚಿಕಿತ್ಸೆ, ಪಾರ್ಪವಾಯು, ಮೂಳೆ ಶಸ್ತ್ರಚಿಕಿತ್ಸೆ, ಗರ್ಭಕೋಶ ಶಸ್ತ್ರಚಿಕಿತ್ಸೆ, ಅಸ್ತಮ ಚಿಕಿತ್ಸೆ, 
ಗರ್ಭಪಾತ ಪ್ರಕರಣಗಳು, ಪಿತ್ತಕೋಶದ ತೊಂದರೆಗೆ ಸಂಬಂಧಿತ ಚಿಕಿತ್ಸೆ ಮೂತ್ರ ಪಿಂಡದಲ್ಲನ ಕಲ್ಲು 
ತೆಗೆಯುವ ಚಿಕಿತ್ಸೆ ಮೆದುಳನ ರಕ್ಷಸ್ರಾಪದ ಚಿಕಿತ್ಸೆ, ಅಲ್ಬರ್‌ ಚಿಕಿತ್ಸೆ ಡಯಾಲಸಿಸ್‌ ಚಿಕಿತ್ಸೆ, ಕಿಡ್ಡಿ ಶಸ್ತ್ರಚಿಕಿತ್ಸೆ, 
ಇ.ಎನ್‌.ಟ. ಚಿಕಿತ್ಸೆ ಮತ್ತು ಶಸ್ತ್ರಚಿಕಿತ್ಸೆ ನರರೋಗ ಶಸ್ತಚಿಕಿತೆ, ಪ್ಯಾಸ್ಟ್ಯೂಲರ್‌ ಶಸ್ತಚಿಕಿತೆ, ಅನ್ನನಾಳದ ಚಿಕಿತ್ಸೆ 
ಮತ್ತು ಶಸಚಕಿತೆ ಕರುಅನ ಶಸ್ತಚಿಕಿತ್ಸೆ, ಸ್ತನ ಸಂಬಂಧಿತ ಚಕಿತ್ಸೆ ಮತ್ತು ಶಸ್ತಚಕಿತ್ಲೆ, ಹರನೀಯ ಶಸ್ತಚಿಕತ್ತೆ. 
ಅಪೆಂಡಿಕ್ಸ್‌ ಶಸ್ತ್ರಚಿಕಿತ್ಸೆ ಮೂಳೆ ಮುರಿತ/ಡಿಸ್‌ಲೊಕೇಶನ್‌ ಚಿಕಿತ್ಸೆ, ಇತರೆ ಔಥ್ಯೋಗಿಕ ಖಾಯಲೆಗಳ 
ಚಿಕಿತ್ಸೆಗಳಣೆ ರೂ.2,೦೦,೦೦೦/-ವರೆಗೆ 

15. ಮದುವೆ ಸಹಾಯಧನ (ಗೃಹ ಲಕ್ಷೀ ಬಾಂಡ್‌): ಫಲಾನುಭವಿ ಅಥಮಾ ಅವರ ಇಬ್ಬರು ಮಕ್ಕಳ ಮದುವೆಗೆ ತಲಾ 
ರೊ.ರಂ,೦೦೦/- 

16. LPG ಸಂಪರ್ಕ ಸೌಲಭ್ಯ (ಕಾರ್ಮಿಕ ಅನಿಲ ಭಾಗ್ಯ): ಅನಿಲ ಸಂಪರ್ಕದೊಂದಿಗೆ ಎರಡು ಬರ್ನರ್‌ ಸ್ಟೌವ್‌ 

17. ಚಎಂಟಸಿ ಐಸ್‌ ಪಾಸ್‌ ಸೌಲಭ್ಯ: ಬೆಂಗಳೂರು ಮಹಾನಗರ ಪಾಲಕೆ ವ್ಯಾಪ್ತಿಯಲ್ಲ ಕೆಲಸ ಮಾಡುತ್ತಿರುವಂಳ'ಪ 
/ ವಾಸಸ್ಥಳದಿಂದ ಬೆಂಗಳೂರಿಗೆ ಪ್ರಯಾಣಿಸುವ ನೋಂದಾಲುತ ಕಟ್ಟಡ ಕಾರ್ಮಿಕರಿಗೆ 

18. ಕೆಎಸ್‌ಆರ್‌ಟಸಿ ಬಸ್‌ ಪಾಸ್‌ನ ಸೌಲಭ್ಯ: ರಾಜ್ಯದಾದ್ಯಂತ ವಿದ್ಯಾಭ್ಯಾಸದಲ್ಲ ತೊಡಗಿರುವ ನೋಂದೂಯುತ 
ಕಾರ್ಮಿಕರ ಇಬ್ಬರು ಮಕ್ಕಳಗೆ ( ಈ ಯೋಜನೆಯನ್ನು ಜಾರಿಗೊಆಸಲಾಗುತ್ತಿದೆ) 


19.ತಾಯಿ ಮಗು ಸಹಾಯ ಹೆಸ್ತ: ಮಹಿಳಾ ಫಲಾನುಭವಿಯು ಮಗುವಿಗೆ ಜನ್ಯ ನೀಡಿದ ಸಂದರ್ಭದಲ್ಲ ಆಕೆಯ 
ಮಗುವಿನ ಶಾಲಾ ಪೂರ್ವ ಶಿಕ್ಷಣ ಮತ್ತು ಪೌಷ್ಠಿಕತೆಗಾಗಿ ಮಗುವಿಗೆ ಮೂರು ವರ್ಷಗಳು ತುಂಬುವವರೆಗೆ 
ವಾರ್ಷಿಕ ರೂ.6,೦0೦೦/- ಗಳ ಸಹಾಯಧನ. 


12 


ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯ ರಾದ ಮಾನ್ಯ ಶ್ರೀ ಭೋಜೇಗೌಡ ಇವರ ಚುಕ್ಕೆ ಗುರುತಿಲ್ಲದ 


ಪ್ರಶ್ನೆ ಸಂಖ್ಯೆ; 928 ಕ್ಕೆ 


ಅನುಬಂಧ-3(ಎ) 
ಕಾರ್ಮಿಕ ಕಲ್ಯಾಣ ಯೋಜನೆಗಳ ಅಡಿಯಲ್ಲಿ ನೀಡುವ ಧನ ಸಹಾಯದ ವಿವರಗಳು 


ಸಹ ಮಕ್ಕಳಿಗೆ ಶೈಕ್ಷಣಿಕ ಪ್ರೋತ್ಸಾಹ ಧನ. ಸಹಾಯ : ಕನಿಷ್ಠ ರೂ. 3,000/-ಗಳಿಂದ ಗರಿಷ್ಠ ರೂ. 10,000/- 


ಕಾರ್ಮಿಕರಿಗೆ ವೈದ್ಯಕೀಯ ನೆರವು : ಕನಿಷ್ಠ ರೂ. 500/- ಗಳಿಂದ ಗರಿಷ್ಠ ರೂ.10,000/- ವರೆಗೆ. 
ಕಾರ್ಮಿಕರ ಅಪಘಾತ ಧನ ಸಹಾಯ : ಕನಿಷ್ಠ ರೂ. 1,000/- ಗಳಿಂದ ಗರಿಷ್ಠ ರೂ 3,000/- ವರೆಗೆ. 
ಮೃತ ಕಾರ್ಮಿಕನ ಅಂತ್ಯ ಸಂಸ್ಕಾರಕ್ಕೆ ಧನ ಸಹಾಯ : ರೂ.5,000/- 


ವಾರ್ಷಿಕ ವೈದ್ಯಕೀಯ ತಪಾಸಣೆ ಶಿಬಿರ ಹಮ್ಮಿಕೊಳ್ಳುವ ಟ್ರೇಡ್‌ ಯೂನಿಯನ್‌/ಸಂಸ್ಥೆಗಳಿಗೆ ಧನಸಹಾಯ : 
ಗರಿಷ್ಠ ರೂ. 30,000/- 


ವಾರ್ಷಿಕ ಕ್ರೀಡಾ ಕೂಟ ಹಮ್ಮಿಕೊಳ್ಳುವ ನೊಂದಾಯಿತ . ಕಾರ್ಮಿಕ ಸಂಘಗಳಿಗೆ ಧನಸಹಾಯ: 
ಗರಿಷ್ಠ ರೂ. 50,000/-.. 


13 


ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರಾದ ಮಾನ್ಯ ಶ್ರೀ ಭೋಜೇಗೌಡ ಇವರ ಚುಕ್ಕೆ ಗುರುತಿಲ್ಲದ 
ಪ್ರಶ್ನೆ ಸಂಖ್ಯೆ: 928 ಕೆ ಉತ್ತರ. 


ಮ 
ಅನುಬಂಧ-3ಬಿ 
ಕ್ರಸಂ ವರ್ಷ 2019-20 
ON OR TTR CT AT ಫಲಾನುಭವಿ ಸಂಖ್ಯೆ ಹೊತ್ತರೂ. 
2 | ಶೈಕ್ಷಣಿಕ ಪ್ರೋತ್ಲಾಹ ಧನ ಸಹಾಯ 26,257 10,51,98,000 
3 ವೈದ್ಯಕೀಯ ನೆರವು 5 45,252 
( ಮೃತ ಕಾರ್ಮಿಕನ ಅಂತ್ಯೆ 
4 (pie * 295 14,75,000 
ಸಂಸ್ಕಾರಕ್ಕೆ ಧನ ಸಹಾಯ. 
5ವೈದ್ಯಾಂಯ ತಪಾಸಣಾ 5ವರ 40 ೧ ಸಂಘಟನೆ) 50000 
600: ೭ ಸಂಘಟನೆ) 
6 ವಾರ್ಷಿಕ ಕ್ರೀಡಾ ಚಟುವಟಿಕೆ 1,00,000 
[A 
7 | ವಾರ್ಷಿಕ ಕ್ರೀಡಾ ಚಟುವಟಿಕೆ 1,00,600 
(2 ಸಂಘಟನೆ) 
To 27,557 10,68,78,252 
KF 1 


